ಕರ್ನಾಟಿಕ ವಿಧಾನ ಪರಿಷತು 


1 ಚುಕ್ಕೆಗುರುತಿಲ್ಲ ಪ್ರಶ್ನೆ ಸ೦ಖ್ಯೆ 
2 ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


3 ಉತ್ತರಿಸುವ ದಿನಾಂಕ 
4 ಉತ್ತರಿಸುವಸಚಿವರು 


ಪ್ರಶ್ನೆ 


» 264(269) 


ಶ್ರೀಮತಿ ಎಸ್‌.ವೀಣಾ ಅಚ್ಛೆಯ್ಯ (ವಿಧಾನ ಸಭೆಯಿಂದ 
ಚುನಾಯಿತರಾದವರು 
: 17-02-2022 


ಗೈಹ ಸಚಿವರು 


ಉತ್ತರ 


ರಾಜ್ಯದಲ್ಲಿ ಸೈನಿಕರ ಕಲ್ಯಾಣ ಮತ್ತು 
ಪುನರ್ವಸತಿ ಇಲಾಖೆಯಿಂದ ಸೈನಿಕರ 
ಕೆಲ್ಯಾಣ ಮತ್ತು ಪುನರ್ವಸತಿಗಾಗಿ 
ರೂಪಿಸಿರುವ ಯೋಜನೆ ಮತ್ತು 
ಕಾರ್ಯಕ್ರಮಗಳೇನು; 

ಕೊಡಗು ಜಿಲ್ಲೆಯಲ್ಲಿ ವಾಸಿಸುತ್ತಿರುವ 
ಹಲವಾರು ಮಾಜಿ ಸೈನಿಕರ ಕಲ್ಯಾಣ ಮತ್ತು 
ಪುನರ್ವಸತಿಗೆ ಸಂಬಂಧಿಸಿದಂತೆ, ಕಳೆದ 3 
ವರ್ಷಗಳಲ್ಲಿ ಸರ್ಕಾರ ವಿನಿಯೋಗಿಸಿರುವ 
ಅನುದಾನದ ಬಿವರಗಳೇನು; ಸದರಿ 
ಅನುದಾನದಲ್ಲಿ ಜಿಲ್ಲೆಯಲ್ಲಿನ ಸೈನಿಕರ 
ಕಲ್ಯಾಣ ಮತ್ತು ಪುನರ್ವಸತಿಗೆ 
ಸಂಬಂಧಿಸಿದಂತೆ 

ಅನುಷ್ಠಾಸಗೊಂಡಿರುವ 
ಕಾರ್ಯಕ್ರಮಗಳೇನು: (ವಿವರ ನೀಡುವುದು) 


ರಾಜ್ಯದಲ್ಲಿ ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಿಂದ 
ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿಗಾಗಿ ರೂಪಿಸಿರುವ ಯೋಜನೆ ಮತ್ತು 
ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ಅನುಬಂಧ-1 ಮತ್ತು 
ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 


ಕೊಡಗು ಜಿಲ್ಲೆಯಲ್ಲಿ ವಾಸಿಸುತ್ತಿರುವ ಹಲವಾರು ಮಾಜಿ ಸೈನಿಕರ 
ಕಲ್ಯಾಣ ಮತ್ತು ಪುನರ್ವಸತಿಗೆ ಸಂಬಂಧಿಸಿದಂತೆ, ಕಳೆದ 3 ವರ್ಷಗಳಲ್ಲಿ 
ಸರ್ಕಾರ ವಿನಿಯೋಗಿಸಿರುವ ಅನುದಾನದ ವಿವರಗಳು ಸದರಿ ಅನುದಾನದಲ್ಲಿ 
ಜಿಲ್ಲೆಯಲ್ಲಿನ ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿಗೆ ಸಂಬಂಧಿಸಿದಂತೆ 
ಅನುಷ್ಠಾನಗೊಂಡಿರುವ ಕಾರ್ಯಕ್ರಮಗಳ ವಿವರಗಳು ಈ ಕೆಳಗಿನಂತಿವೆ - 


$೦ಡನಿ ಪಡೆಯುತಿರುವ ಮಾಜ ಸೈನಿಕರ 
ಮಕಳಿಗೆ ಸೈನಿಕ ಶಿಷ್ಯ ವೇತನ 


ಮಾಜಿ ಸೈನಿಕರ ಅವಲಂಬಿತರಿಗೆ ಮರಣ 
ಪರಿಹಾರಧನ ಸಹಾಯ 


ಕಳೆದ 3 ವರ್ಷಗಳಲ್ಲಿ ಯುದ್ಧ/ಯುದ್ಧದಂತಹ 
ಕಾರ್ಯಾಚರಣೆಯಲ್ಲಿ ಶೌರ್ಯ/ಶೌರ್ಯೇತ್ತರ 
ಪ್ರಶಸ್ತಿ ವಿಜೇತರಿಗೆ ರಾಜ್ಯ ಸರ್ಕಾರದಿಂದ ನಗದು 


ಅನುದಾನ ನೀಡಿದ ವಿವರಗಳು 2019-20 | ರೂ234000/- 
ಪ್ರಪಂಚದ ಎರಡನೇ ಮಹಾ ಯುದದಲ್ಲಿ 
ಸಕ್ರಿಯವಾಗಿ ಭಾಗವಹಿಸಿ ಪಿಂಚಣಿಯಿಲ್ಲದೇ | 2019-20 | ರೂ.3270,000/- 
ಬಿಡುಗಡಗೊಂಡ ಮಾಜಿ ಸೈನಿಕರಿಗೆ ಹಾಗೂ 
ಅವರು ಮೃತರಾದ ಬಳಿಕ ಅವರ ಪತ್ನಿಯರಿಗೆ 
ರಾಜ್ಯ ಸರ್ಕಾರದಿಂದ ನೀಡುತ್ತಿರುವ 
ಗೌರಪಧನದ ವಿವರಗಳು. 2020-21 | ರೂ.19,08,000/- 


ಕೊಡಗು ಜಿಲ್ಲೆಯಲ್ಲಿ ವಾಸಿಸುತ್ತಿರುವ ಮಾಜಿ 
ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿಗೆ 
ಸಂಬಂಧಿಸಿದ ನ್ಯಾಯಸಮ್ಮತ ಬೇಡಿಕೆಗಳಿಗೆ, 
ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿ 
ಇಲಾಖೆ ಸ್ಪಂದಿಸಿ ಅವುಗಳನ್ನು ಪೂರೈಸಲು 
ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆಯೇ? (ವಿವರ 
ನೀಡುವುದು) 


ಸಂಖ್ಯ: ಹೆಚ್‌ಡಿ 23 ಕಸೈೈಸೇ 2022 


ಕೊಡಗು ಜಿಲ್ಲೆಯಲ್ಲಿ ವಾಸಿಸುತ್ತಿರುವ ಎಲ್ಲಾ ಯುದ್ಮಸಂತ್ರಸ್ತರು 
ಮತ್ತು ಮಾಜಿ ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿಗೆ ಸಂಬಂಧಿಸಿದಂತೆ, 
ನ್ಯಾಯ ಸಮ್ಮತ ಬೇಡಿಕೆಗಳಿಗೆ ಹಾಗೂ ರಾಜ್ಯ ಸರ್ಕಾರದಿಂದ 
ನೀಡಲಾಗುತ್ತಿರುವ ಎಲ್ಲಾ ಸೌಲಭ್ಯಗಳನ್ನು ಸಮರ್ಪಕವಾಗಿ ಪೊರೈಸಲು 
ಸೂಕ್ತ ಕ್ರಮ ಕೈಗೊಳ್ಳಲಾಗಿರುತ್ತದೆ ಮತ್ತು ಮಾಜಿ ಸೈನಿಕರ ಎಲ್ಲಾ 
ಮನವಿಗಳಿಗೆ ಇಲಾಖೆಯಿಂದ ಸೂಕ್ಷವಾಗಿ ಸ್ಪಂದಿಸಲಾಗುತ್ತಿದೆ. 


ಉಳಿದಂತೆ ಮಾಜಿ ಸೈನಿಕರ 245 ಕೃಷಿ ಜಮೀನು ಮಂಜೂರಾತಿಯ 
ಅರ್ಜಿಗಳು ಕಂದಾಯ ಇಲಾಖೆಯಲ್ಲಿ ಮಂಜೂರಾತಿಗಾಗಿ ಬಾಕಿ ಇರುತವೆ. 


(ಆರಗ ಜ್ಞಾನೇಂದ್ರ) 
ಗೃಹ ಸಚಿವರು 


5 


| ಅನುಬಂಧ-1 
ಯುದ್ಧ ವಿಧವೆಯರಿಗೆ ಮತ್ತು ಯುದ್ಧ ಗಾಯಾಳುಗಳಿಗೆ ರಾಜ್ಯ ಸರ್ಕಾರದಿಂದ ವಿಸ್ತರಿಸಿರುವ ಸೌಲಭ್ಯಗಳು - 


L ಯುದ್ಧ ಹಾಗೂ ಯುದ್ಧದಂತಹ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಯೋಧರ ವಿಧವೆಯರಿಗೆ/ಅವಲಂಬಿತರಿಗೆ ಹಾಗೂ 
ಶೇಖಡ 50 ಕ್ಕಿಂತ ಹೆಚ್ಚಿನ ಅಂಗವೈಕಲ್ಯತೆಯನ್ನು ಯುದ್ಧ ಗಾಯಾಳುಗಳಿಗೆ ಈ ಕೆಳಕಂಡ ಸೌಲಭ್ಯಗಳನ್ನು 
ಎಸ್ತರಿಸಲಾಗಿದೆ.- ‘ 


(ಅ). ಯುದ್ಧ ಹಾಗೂ ಯುದ್ಧದಂತಹ ಕಾರ್ಯಾರಣೆಯಲ್ಲಿ ಮಡಿದ ಯೋಧರ ಪತ್ನಿಯರಿಗೆ / 
ಅವಲಂಬಿತರಿಗೆ ರೂ.5.00,000/- ಗಳನ್ನು ಹಾಗೂ ಶೇಖಡ 51 ಕ್ಕಿಂತ ಹೆಚ್ಚಿನ ಅಂಗವೈಕಲ್ಯತೆಯನ್ನು 
ಹೊಂದಿದ್ದಲ್ಲಿ ರೂ.1,00,000/- ಗಳ ಅನುಗೃಹ ಪೂರ್ವಕ ಅನುದಾನ ನೀಡಲಾಗುತ್ತಿದೆ. 

@ ಇದಲ್ಲದೇ, ಯುದ್ಧ ಹಾಗೂ ಯುದ್ದದಂತಹ ಕಾರ್ಯಾರಣೆಯಲ್ಲಿ ಮಡಿದ ಯೋಧರ ಪತ್ನಿಯರಿಗೆ ಸನ್ಮಾನ್ಯ 
ಮುಖ್ಯ ಮಂತ್ರಿಯವರ ಪರಿಹಾರ ನಿಧಿಯಿಂದ ರೂ.25,00,000 ಗಳ ಅನುಗೃಹ ಪೂರ್ವಕ ಅನುದಾನವನ್ನು 
ಸಹ ದಿನಾಂಕ ಫೆಬ್ರವರಿ 2016 ರಿಂದ ನೀಡಲಾಗುತ್ತಿದೆ. 

(ಆ) ಎರಡು ಎಕರೆ ನೀರಾವರಿ ಅಥವಾ ನಾಲ್ಕು ಎಕರೆ ನೀರಾವರಿಯೇತರ ಅಥವಾ ಎಂಟು ಎಕರೆ 
ಬರಡು ಜಮೀನು ನೀಡಲಾಗುತ್ತಿದೆ. ಹಂಚಿಕೆಗಾಗಿ ಭೂ ಲಭ್ಯತೆ ಇಲ್ಲದಿದ್ದಲ್ಲಿ ರೂ.10,00,000/- ಗಳ 
ಅನುದಾನವನ್ನು ಪಡೆಯಲು ಒಪ್ಪಿಕೊಳ್ಳಬಹುದಾಗಿದೆ. 

(ಇ) ಅಧಿಕಾರಿಗಿರಿಯ ಅಧಿಕಾರಿಗಳಿಗೆ ರೂ.6,00,000/- ಮತ್ತು ಇತರೆ ಶ್ರೇಣಿಯವರಿಗೆ ರೂ.4,50,000 
ಗಳನ್ನು ಮನೆ ಕಟ್ಟಲು ಅನುದಾನವನ್ನು ನೀಡಲಾಗುತ್ತದೆ. 


2. ಅಧಿಕಾರಿಿರಿಯ ಅಧಿಕಾರಿಗಳಿಗೆ ಮತ್ತು ಇತರ ಶ್ರೇಣಿಯವರಿಗೆ 30x40 ಅಡಿಗಳಿಗೆ 40x60 ಅಡಿ ಅಳತೆಯ ಉಚಿತ 
ನಿಷೇಶನವನ್ನು ಮತ್ತು ಯುದ್ಧ ವಿಧವೆಯರಿಗೆ/ಅವಲಂಬಿತರಿಗೆ ನಿವೇಶನದ ಬದಲಿಗೆ ನೀಡಲಾಗುವ ನಗದು ಅನುದಾನದ 
ವಿವರಗಳು ಈ ಕೆಳಕಂಡಂತಿವೆ:- 


ಕ 


ಅಧಿಕಾರಿಣಿರಿಯ ಅಧಿಕಾರಿಗಳ 25,00,000/~ 20,00,000/- 
ಅವಲಂಭಿತರಿಗೆ 
MIEN 
3. ಯುದ್ಧ ಎಿಧವೆಯರು/ಯುದ್ದದಲ್ಲಿ ಮಡಿದ ಯೋಧರ ಮಕ್ಕಳಿಗೆ ಉದ್ಯೋಗದಲ್ಲಿ ಮಾಜಿ ಸೈನಿಕರ ಕೋಟಾದಡಿಯಲ್ಲಿ 10% 


ಮೀಸಲಾತಿ. 

4, ಯುದ್ಧ ಹಾಗೂ ಯುದ್ದದಂತಹೆ ಕಾರ್ಯಾರಣೆಯಲ್ಲಿ ಮಡಿದ ಯೋಧರ ಪಶ್ನಿಯರಿಗೆ/ ಅವಲಂಬಿತರಿಗೆ ಯುದ್ಧದಲ್ಲಿ 
ಅಂಗವೈಕಲ್ಕತೆಯನ್ನು ಹೊಂದಿರುವ ಯೋಧರ ಪ್ರತಿ ಹೆಣ್ಣು ಮಕ್ಕಳಿಗೆ ರೂ.00,000 ಗಳ ಅನುದಾನವನ್ನು 
ನೀಡಲಾಗುತ್ತಿದೆ. 

5, ಪ್ರತಿ 15 ವರ್ಷಕ್ಕೊಮ್ಮೆ ರೂ.3,00,000 ಗಳನ್ನು ಸ್ವಂತ ಮನೆ ರಿಪೇರಿಗಾಗಿ ನೀಡಲಾಗುತ್ತದೆ. 

6. ಸ್ಥಂತ ಮನೆಯ ತೆರಿಗೆಯನ್ನು ಮರುಪಾವತಿ ನೀಡಲಾಗುತ್ತದೆ. 

7. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಇವರ ವತಿಯಿಂದ ಕರ್ನಾಟಕ ರಾಜ್ಯದೊಳಗೆ ಉಚಿತವಾಗಿ ಪ್ರಯಾಣಿಸಲು 
ಅವಕಾಶ, 

8. ಯುದ್ಧ ವಿಧವೆಯರನ್ನು ಅವರ ಅರ್ಹತೆಯ ಆಧಾರದಲ್ಲಿ ಸಹಾನುಭೂತಿ ಪೂರ್ವಕವಾಗಿ ರಾಜ್ಯ ಸರ್ಕಾರದ 
ಉದ್ಯೋಗಳಿಗೆ ಪರಿಗಣಿಸುವ ಕುರಿತು ಸರ್ಕಾರದ ಆದೇಶವನ್ನು ನಿರೀಕ್ಷಿಸಲಾಗುತ್ತಿದೆ. 


LL 


ಅನುಬಂಧ್ರ-2 


ಮಾಜಿ ಸೈನಿಕರು ಮತು ಅವರ ವಿಧವೆಯರಿಗೆ ರಾಜ್ಯ ಸರ್ಕಾರದ ವತಿಯಿಂದ ವಿಸರಿನಿರುವ ಸೌಲಭ್ಯಗಳು - 


ಆರ್ಥಿಕ ನೆರವು:- 


L 


Kes 


ಪ್ರಪಂಚದ 2ನೇ ಮಹಾಯುದ್ಧದಲ್ಲಿ ಸಕ್ರೀಯವಾಗಿ ಭಾಗವಹಿಸಿ ಪಿಂಚಣೆಯಿಲ್ಲದೇ ಬಿಡುಗಡೆಗೊಂಡ ಸೈನಿಕರು 
ಮತ್ತು ಅವರ ಮರಣಾ ನಂತರ ಅವರ ಪತ್ನಿಯರಿಗೆ ರಾಜ್ಯ ನೀಡಲಾಗುತ್ತಿದ್ದ ಮಾಸಿಕ ಗೌರವಧನದ ಮೊತ್ತ 
ರೂ.3,000/- ಗಳಿಂದ ರೂ. 6,000/- ಗಳಿಗೆ ಹೆಚ್ಚಿಸಿ ವಿತರಿಸಲಾಗುತ್ತಿದೆ. 

ಪಿಂಚೆಣೆಯಿಲ್ಲದೇ ಬಿಡುಗಡೆಗೊಂಡ ಆರ್ಥಿಕ ಸಂಕಷ್ಟದಲ್ಲಿರುವ ಮಾಜಿ ಸೈನಿಕರಿಗೆ ಮತ್ತು ಮರಣಾ ನಂತರ ಅವರ 
ಪಶ್ನಿಯರಿಗೆ ವಾರ್ಷಿಕ ಪರಿಹಾರ ಧನವೆಂದು ರೂ.4,000/- ಗಳನ್ನು ನೀಡಲಾಗುತ್ತಿದೆ. 

ಮರಣ ಹೊಂದಿರುವ ಮಾಜಿ ಸೈನಿಕರ ಶ್ರಿಯಾವಿಧಿಗಾಗಿ ರೂ.4,000/- ಗಳನ್ನು ಪರಣ ಪರಿಹಾರ ಧನವೆಂದು 
ನೀಡಲಾಗುತ್ತಿದೆ. ` 

ಯುದ್ಧ ಸಂತ್ರಸ್ತರ, ಮಾಜಿ ಸೈನಿಕರ ಹೆಣ್ಣು ಮಗಳ ಮದುವೆಗಾಗಿ ರೂ.5,000/- ಗಳನ್ನು ನೀಡಲಾಗುತ್ತಿದೆ. 
ಇದಲ್ಲದೇ, ಕನ್ನಡಕ ಅನುದಾನ ರೂ.600/-, ಶ್ರವಣ ಸಾಧನ ರೂ.3,000/-, 

ಕೃತಕ ದಂತ ಅಳವಡಿಕೆಗಾಗಿ ರೂ.1,000/- ಕಾಂಟ್ಯಾಕ್ಟ್‌ ಲೆನ್ಸ್‌ (ಕಣ್ಣಿನ ಮಸೂರ) ರೂ.3,000/- ಹರ್ನಿಯಾ ಬೆಲ್ಫ್‌ 
ರೂ.1,500/- ಮತ್ತು ಸಸ್ನೊಂಡಿಲಿಟಿಸ್‌ ಕಾಲರ್‌ ರೂ.1,500/- ಇತರೆ ಸೌಲಭ್ಯಗಳಿಗಾಗಿ ಆರ್ಥಿಕ ಧನ ಸಹಾಯ. 
ಆರ್ಥಿಕ ಸಂಕಷ್ಟದಲ್ಲಿರುವ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರಿಗೆ ಸ್ಥಳೀಯ ಧನ ಸಹಾಯ, ' 

ಪಿಂಚಣಿ ಇಲ್ಲದ ಮಾಜಿ ಸೈನಿಕರಿಗೆ ಗಂಭೀರ ಕಾಯಿಲೆಗಳ ವೈದ್ಯಕೀಯ ಚಿಕಿತ್ಸೆಗಾಗಿ ಸೀಮಿತ ಮೊತ್ತ ರೂ.10,000/- 
ಗಳವರೆಗೆ ಸೌಲ 

ಪುಣೆಯ ಕರ್ಕಿಯಲ್ಲಿರುವ ಪ್ಯಾರಾಲೆಜಿಕ್‌ ಪುನರ್ವಸತಿ ಕೇಂದ್ರದ ನಿವಾಸಿಗಳಿಗೆ ರೂ.1,00,000/- ಗಳ ಅನುದಾನ. 
1978 ಕಂತ ಮೊದಲು ಯುದ್ಧದಲ್ಲಿ ನಿಧನರಾದ ಸೈನಿಕರ ವಿಧವೆಯರಿಗೆ' ಮಾಸಿಕ ಗೌರವಧನ ರೂ.3,000/-. 


ಇತರೆ ಸೌಲಭ್ಯಗಳು:- 


1. 


2. 
3. 


11. 


ಮಾಜಿ ಸೈನಿಕರಿಗೆ ರಾಜ್ಯ ಸರ್ಕಾರಿ ಉದ್ಯೋಗದಲ್ಲಿ ಎ.ಬಿ.ಸಿ.ಡಿ ವೃಂದದಲ್ಲಿ ಪಿಂಚಣಿ ಸಹಿತ ಸೇನಾ ಸೇವಾ ಅವಧಿ 
ಮತ್ತು ಮೂರು ವರ್ಷಗಳ ಹೆಚ್ಚುವರಿ ಅವಧಿಯ ಸೇಪಡೆಯ ವಯೋಮಿತಿ ಸಡಿಲಿಕೆಯೊಂದಿಗೆ 10% ಮೀಸಲಾತಿ. 
ಆಸ್ತಿ ತೆರಿಗೆಯಲ್ಲಿ 50% ರಿಯಾಯಿತಿ. 

ಕರ್ನಾಟಕ ರಾಜ್ಯ ಮೂಲ ನಿವಾಸಿಗಳಾದ ಸೈನ್ಯ ಸೇವಾ ನಿರತ/ಮಾಜಿ ಸೈನಿಕ ಸಿಬ್ಬಂದಿಯವರ ಮಕ್ಕಳಿಗೆ ವೃತ್ತಿಪರ 
ಉನ್ನತ ಶಿಕ್ಷಣದ ಬಿಇ, ಎಂಬಿಬಿಎಸ್‌, ಆಯುರ್ವೇದ, ಹೋಮಿಯೋಪತಿ, ಯುನಾನಿ ನೇಚುರೋಪತಿ ಏಭಾಗದಲ್ಲಿ 
ಶಿಕ್ಷಣ ಪಡೆಯಲು ರಾಜ್ಯ ಶಿಕ್ಷಣ ಸಂಸ್ಥೆಗಳಲ್ಲಿ ಶೈಕ್ಷಣಿಕ ಅನುಕೂಲಗಳ ಮೀಸಲಾತಿ. 

ಬೆಂಗಳೂರು ಅಭಿವೃದ್ಧಿ ಪ್ರಾಧೀಕಾರಗಳಿಂದ ವಸತಿ ಸ್ಥಳಗಳ ಹಂಚಿಕೆಯಲ್ಲಿ ಮಾಜಿ ಸೈನಿಕರಿಗೆ 10% ಮೀಸಲಾತಿ. 
ಆದಾಯದ ಮಿತಿ ಹೊರತಾಗಿಯೂ ಸಹ ಆಶ್ರಯ ಯೋಜನೆಯಡಿಯಲ್ಲಿ ಹಂಚಿಕೆಯಾಗುವ ನಿವೇಶನ/ಮನೆಗಳಲ್ಲಿ 
15 ರಷ್ಟು ಕರ್ನಾಟಕದ ಮಾಜಿ ಸೈನಿಕರಿಗೆ ಮೀಸಲಾತಿ. 

ರಾಜ್ಯ ಸರ್ಕಾರಿ ಸೇವೆ ಸಲ್ಲಿಸುತ್ತಿರುವ ಮಾಜ ಸೈನಿಕರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 
ನಿಬಂಧನೆಗಳ ಪ್ರಕಾರ ಹಾಗೂ ಕೇಂದ್ರೀಯ ನಾಗರೀಕ ಸೇವಾ ನಿಯಮಾವಳಿ ಪ್ರಕಾರ ಮಿಲಿಟರಿಸೇವೆಗಳ ಅವಧಿ 
ಮತ್ತು ವೇತನ ನಿಗದಿ ಹಾಗೂ ಸೌಲಭ್ಯಗಳು ಪ್ರಯೋಜನಗಳು. 

ಬೆಂಗಳೂರು, ಬೆಳಗಾವಿ, ವಿಜಯಪುರ, ದಾರವಾಡ, ಕಾರವಾರ, ಮಡಿಕೇರಿ, ಮೈಸೂರು, ಮಂಗಳೂರು, ಶಿವಮೊಗ್ಗ, 
ಬಾಗಲಕೋಟೆ ಮತ್ತು ಅಥಣಿ ಪ್ರದೇಶಗಳಲ್ಲಿ ಸೈನಿಕ ಆರಾಮ ಗೃಹಗಳ ಸೌಲಭ್ಯ 

ಬೆಳಗಾವಿ, ಅಥಣಿ, ಕಾರವಾರ, ವಿಜಯಪುರ, ಮತ್ತು ಮೈಸೂರು ಪ್ರದೇಶಗಳಲ್ಲಿ ಮಾಜಿ ಸೈನಿಕರ ಮಕ್ಕಳಿಗೆ ಮಿಲಿಟಂ 
ಬಾಲಕರ ವಸತಿ ಗೃಹಗಳ ಸೌಲ: 

ದಾರವಾಡದಲ್ಲಿ ಮಾಜಿ ಸೈನಿಕರ ಹೆಣ್ಣು ಮಕ್ಕಳಿಗೆ ಮಿಲಿಟರಿ ಹೇರು ಮಕ್ಕಳ ವಸಶಿ ಗೃಹದಲ್ಲಿ ಉಚಿತ ಸೌಲಭ್ಯ. 


. ರಾಜ್ಯ ಸರ್ಕಾರಿ ಉದ್ಯೋಗದಲ್ಲಿ ಮಾಜಿ ಸೈನಿಕರಿಗೆ 10% ರಷ್ಟು ಇರುವ ಮೀಸಲಾತಿಯ ಸೌಲಭ್ಯಗಳ ಬಗ್ಗೆ ಎಲ್ಲಾ 


ಇಲಾಖೆಗಳು ತಮ್ಮ ಅಧಿಸೂಚನೆಗಳನ್ನು wuw.skamatak.sov.in ನಲ್ಲಿ ಅಳವಡಿಸಲು ಸೂಚಿಸಲಾಗಿದೆ. 
“ನೇಮಕಾತಿ” ಎಂಬ ಗುರುತಿನ ಚಿನ್ನೆಯನ್ನು ಮೆನು ಬಾರ್‌ನಲ್ಲಿ ಒದಗಿಸಲಾಗಿದೆ. 

ಕೆಎಸ್‌ಐಡಿಸಿಗೆಜಿಐಡಿ (ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ) ಸಂಸ್ಥೆಯು ಅಭಿವೃದ್ಧಿ ಪಡಿಸುವ ಕೈಗಾರಿಕೆ 
ವಸಾಹತು/ಪ್ರದೇಶಗಳಲ್ಲಿ ಶೆಡ್‌ ಮತ್ತು ನಿವೇಶನಗಳಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ-1 ಮತ್ತು 2ಎ, ಅಲ್ಪ 
ಸಂಖ್ಯಾತರಿಗೆ, ಅಂಗವಿಕಲರಿಗೆ" ಮತ್ತು ಮಾಜಿ ಸೈನಿಕರಿಗೆ 10% ಮೀಸಲಾತಿ. 


TT _ 


